ಕರ್ನಾಟಕ ವಿಧಾನ ಪರಿಷತ್ತು 


1282 


ಶ್ರೀಪ್ರಕಾಶ್‌ ಕೆ. ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) 


24.12.2021 


ಉತ್ತರ 


ರಾಜ್ಯದಲ್ಲಿ ಬೆಳೆಯಲಾಗುತ್ತಿರುವ | ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ ಆಹಾರ ಉತ್ಪಾದನೆಯ ಸಾ 


ಆಹಾರ ಉತ್ಪಾದನೆಗಳ ಸಾಮರ್ಥ್ಯ ಏನು; 
(ಬೆಳೆಗಳ ವಿವರ ನೀಡುವುದು) 


160.28 ಲಕ್ಷ ಟನ್‌ ಗಳಲ್ಲಿರುತ್ತದೆ. ಬೆಳೆವಾರು ವಿವರವನ್ನು ಅನುಬಂಧದಲ್ಲಿ 


ಆಹಾರ ಬೇಡಿಕೆ ಏನು; (ಅವುಗಳ ಪೂರೈಕೆ 


ದಾಸ್ತಾನು ಪವರ ನೀಡುವುದು) 


ಆಹಾರ ಬೇಡಿಕೆ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಲಭ್ಯವಿರುವುದಿಲ್ಲ. 


ಆಹಾರ ಧಾನ್ಯಗಳನ್ನು ಭಾರತೀಯ ಆಹಾರ ನಿಗಮದಿಂದ ಕೇಂದ್ರ ಸರ್ಕಾರದ 
ಹಂಚಿಕೆಯಂತೆ ಪ್ರಶಿ ತಿಂಗಳು 2,17,403 ಮೆ.ಟನ್‌ ಅಕ್ಕಿಯನ್ನು ಪ್ರತಿ ಕೆಜಿಗೆ 
ರೂ,3/- ರ ದರದಲ್ಲಿ ಏಐರೀದಿಸಿ ರಾಜ್ಯದಲ್ಲಿ 1085947 ಅಂತ್ಯೋದಯ 


ಪಡಿತರ ಚೀಟಿಗಳಿಗೆ ಮತ್ತು 37988962 ಆದ್ಯತಾ ಫಲಾನುಭವಿಗಳಿಗೆ 


ರಂತೆ ೦1 ನ ೦ಖಪSS (೦) ರಡಿ ಖರೀದಿಸಿ ಪ್ರತ್ಯೇಕವಾಗಿ NFSA & 
PMGKAY ಫಲಾನುಭವಿಗಳಿಗೆ ಪ್ರತಿ ಮಾಹೆ ಹಂಚಿಕೆ ನೀಡಲಾಗುತ್ತದೆ. 

ಕೇಂದ್ರ ಸರ್ಕಾರದ ಆದೇಶ ದಿ:30-03-2020 ರಂತೆ ಏಪ್ರಿಲ್‌ 2020 
ಮಾಹೆಯಿಂದ ಪಿ,ಎಂ,ಜಿಕೆ ವೈ-01 ಯೋಜನೆಯು ಏಪ್ರಿಲ್‌-2020 ರಿಂದ 


ಜೂನ್‌-2020 ಪಿ.ಎಂ.ಜಿಕೆ ವೈ-02 ಜುಲೈ-2020 ರಿಂದ ನವೆಂಬರ್‌-2020 


£ 
4) 
[©] 
[2 


ಕ ವೈ-3 ಮೇ 2021 ರಿಂದ ಜೂನ್‌ -2021 ಪಿ.ಎಂ.ಜಿಕೆ ವೈ-4 
ಜುಲೈ -2021 ರಿಂದನವೆಬಂರ್‌ -2021 ಮತ್ತು ಪಿ.ಎಂ.ಜಿಕೆ ವೈ-ರ 


ಡಿಸೆಂಬರ್‌-2021 ರಿಂದ ಮಾರ್ಚ್‌ -2022 ರ.ವರೆಗೂ ಸದರಿ ಯೋಜನೆಯು 


ಜಾರಿಯಲ್ಲಿರುತ್ತದೆ. 
ಸದರಿ ಯೋಜನೆಯಡಿ ಪ್ರತಿ ಯೋಜನೆ ಮಾಹೆ ರಾಜ್ಯದ 4391030 


ಅಂತ್ಯೋದಯ ಮತ್ತು 35801970 ಆದ್ಯತೆ ಒಟ್ಟು40193000 ಕೇಂದ್ರ 


